ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕ್ಕೆ ರಹಿತ ಪ್ರಶ್ನೆ 
ದಿನಾಂಕ: 24-03-2021 ಪ್ರಶ್ನೆ ಸಂಖ್ಯೆ: 1775 (1731) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸುನೀಲ್‌ ಸುಬ್ರಮಣಿ ಎಂ.ಪಿ. (ಸ್ಠಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕಂದಾಯ ಸಚಿವರು 
ವಿಷಯ: ಕೊಡಗು ಜಿಲ್ಲೆಯಲ್ಲಿನ ಸರ್ಕಾರಿ ಭೂಮಿ ರಕ್ಷಿಸುವ ಬಗ್ಗೆ 


(ಅ) ಕೊಡಗು ಜಿಲ್ಲೆ ವ್ಯಾಪ್ಲಿಯಲ್ಲಿರುವ ಸರ್ಕಾರಿ ಭೂಮಿ ಎಷ್ಟು ; (ತಾಲ್ಲೂಕುವಾರು 
ವಿವರ ನೀಡುವುದು) 


(ಆ) ಇದರಲ್ಲಿ ಸ್ಮಶಾನ, ಗೋಮಾಳ, ಖರಾಬು, ಸರ್ಕಾರಿ ಕೆರೆಗಳ ವಿವರಗಳೇನು ? 
(ಕಂದಾಯ ತಾಲ್ಲೂಕುವಾರು ಸರ್ಮೇ ಸಂಖ್ಯೆ, ಎವಿಸೀರ್ಣಗಳೊಂದಿಗೆ ಪ್ರತ್ಯೇಕ 
ವಿವರಗಳನ್ನು ನೀಡುವುದು) 


